ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 10 ನೇ ಮಾರ್ಚ್‌, 2020 


ಮೈಸೂರು ನಗರಕ್ಕೆ ಕೃಷ್ಣರಾಜಸಾಗರ ಹಿನ್ನೀರಿನ ಉಂಡವಾಡಿ ಬಳಿಯಿಂದ ನೀರು ಸರಬರಾಜು ಮಾಡುವ ಕುರಿತು 
ಶ್ರೀ ಎಸ್‌. ನಾಗರಾಜ್‌(ಸಂದೇಶ್‌ ನಾಗರಾಜ್‌(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 
565 (592) ಮಾನ್ಯ ನಗರಾಭಿವೃದ್ಧಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಮೈಸೂರು ನಗರದ ಹೊಸ ಬಡಾವಣೆಗಳಿಗೆ ಕೃಷ್ಣರಾಜಸಾಗರ ಹಿನ್ನೀರಿನ ಬಳಿಯ ಉಂಡವಾಡಿ ಗ್ರಾಮದ ಬಳಿಯಿಂದ 
ಕುಡಿಯುವ ನೀರಿನ ಪೂರೈಕೆ ಯೋಜನೆಯನ್ನು ರೂಪಿಸಲಾಗಿದೆಯೇ; ಯೋಜನೆ ಯಾವ ಹಂತದಲ್ಲಿದೆ; ಯಾವಾಗ 
ಪೂರ್ಣಗೊಳಿಸಲಾಗುವುದು; (ವಿವರಗಳನ್ನು ಒದಗಿಸುವುದು); 


(ಆ) ಈ ಬಗ್ಗೆ ಯೋಜನೆ ರೂಪಿಸದೇ ಇದ್ದಲ್ಲಿ, ಹೊಸದಾಗಿ ಕೂಡಲೇ ಯೋಜನೆಯನ್ನು ರೂಪಿಸಿ, ಮೈಸೂರು ನಗರದ ಹೊಸ 
ಬಡಾವಣೆಗಳಿಗೆ ಕುಡಿಯುವ ನೀರನ್ನು ಒದಗಿಸಲು ಕ್ರಮ ಜರುಗಿಸಲಾಗುವುದೇ? 


